ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 509 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
16.09.2021. 
ಗೃಹ ಸಚಿವರು 


ಪ್ನೆ 


ಸಂ 


— 


ಉತರ 


pe) 


ಆಟೋ ಕಕ್ಷಾ ವಾಹೆನೆ'`ಜಾಲಕರು `ಆ ವಾಹನಕ್ಕೆ 
ನಿಗಧಿಪಡಿಸಿದ ಪರ್ಮಿಟ್‌ ಅನ್ನು ಮೀರಿ ತಮ್ಮ ಸ್ವಂತ 
ಕೆಲಸಗಳಿಗಾಗಿ ಮನೆಯವರೊಡನೆ ಸ್ವಂತ ಊರಿಗೆ 


ಅನುಮತ `ನೇಡರಾಗಿಲ್ಲ ಅನುಮತಿ ನೀಡಲು 
ಕಾನೂನಿನಲ್ಲಿ ಅವಕಾಶವಿರುವುದಿಲ್ಲ. 


ದಾಬಸಪೇಟಿಯ ಕೊರಟಗೆರೆ ಮುಖ್ಯ ರಸ್ತೆ ಹಾಗೂ 
ತುಮಕೂರು ಮುಖ್ಯ ರಸ್ತೆಯಲ್ಲಿ ಸಂಚರಿಸುವಾಗ 
ಟ್ರಾಫಿಕ್‌ ಮೊಲೀಸ್‌ರ ಹೊರತಾಗಿಯೂ ಸಿವಿಲ್‌ 


ಆಟೋ ರಿಕ್ಷಾದಲ್ಲಿ ತೆರಳಲು ಅನುಮತಿ 
ನೀಡಲಾಗಿದೆಯೇ ; - 

ಆ | ಬೆಂಗಳೂರು ನಗರದಲ್ಲಿ ' ವಾಸವಾಗಿ ತಮ್ಮ ಸಂಚಾರ ನಿಯಮಗಳನ್ನು ಉಲ್ಲಂಘಿಸುವ 
ಸ್ಪಗ್ರಾಮಗಳಿಗೆ ಅಂದರೆ ಬೆಂಗಳೂರು ಗ್ರಾಮಾಂತರ | ವಾಹನ ಚಾಲಕರುಗಳ ವಿರುದ್ದ ಮೋಟಾರು ವಾಹನ 
ಜಿಲ್ಲೆಯಾದ ನೆಲಮಂಗಲ,  ಕುಣಿಗ್‌ ರಸ್ತೆ | oo 
ಯಂಟಗಾನಹಳ್ಳಿ ಟೋಲ್‌ ಪ್ಲಾಜಾ ಮತ್ತು ಕಾಯ್ದೆ ಅಡಿಯಲ್ಲಿ ಸಿಎಲ್‌ ಪಿ.ಎಸ್‌.ಐ ಮತ್ತು 


ಮೇಲ್ಪಟ್ಟ ದರ್ಜೆಯ ಅಧಿಕಾರಿಗಳು, ಹೆದ್ದಾರಿ ಗಸ್ತು 
ವಾಹನ ಮತ್ತು ಇಂಟರ್‌ ಸೆಪ್ಪರ್‌ ವಾಹನಗಳಲ್ಲಿ 
ಕರ್ತವ್ಯ ನಿರ್ವಹಿಸುವ ಎ.ಎಸ್‌.ಐ ರವರುಗಳೂ 


ಮಾಡುತ್ತಿರುವುದರಿಂದ ಬಡ ಆಟೋ ರಿಕ್ಷಾ ಚಾಲಕರು 
ನಿತ್ಯ, ಸಮಸ್ಯೆಯನ್ನು ಎದುರಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


K 
ಪೊಲೀಸ್‌ ರವರು ಸಹ ದಂಡ ವಸೂಲಿ ಜ್ಞ ಸಂಚಾರ ಪೊಲೀಸ್‌ ಹೊರತಾಗಿ ಅವರುಗಳ 
ಮಾಡಬಹುದೇ; 

ಠಾಣಾ ವ್ಯಾಪ್ತಿಯಲ್ಲಿ ಸ್ಥಳದಂಡ ಮೊತ್ತವನ್ನು 
ಏಧಿಸಲು ನಿಯಮಗಳಲ್ಲಿ ಅವಕಾಶವಿರುತ್ತದೆ. 
ಸನಾ ಪಡ ಸಾಕ ಸರನಾರ ನಹಮವಗನನ್ನು ನ್ಥಂವಸವ್‌ 


ಆಟೋ ರಿಕ್ಲಾ ಚಾಲಕರುಗಳ ವಿರುದ್ಧ ಮೋಟಾರು 
ವಾಹನ ಕಾಯ್ದೆ ಅಡಿಯಲ್ಲಿ ಸರ್ಕಾರವು ನಿಗಧಿ 
ಪಡಿಸಿದ ದಂಡ ಮೊತ್ತವನ್ನು ಮಾತ್ರ ವಸೂಲಿ 
ಮಾಡಲಾಗುತ್ತಿದ್ದು, ಉಳಿದಂತೆ ಯಾವುದೇ 
ಮೊತ್ತವನ್ನು ಆಟೋ ರಿಕ್ಷಾ ಚಾಲಕರುಗಳಿಂದ 
ವಸೂಲಿ 'ಮಾಡುತ್ತಿರುವುದಿಲ್ಲ. 


| ಅಂದಿ ಈ ಸಮಸ್ಯೆಯನ್ನು ಬಗೆಹರಿಸಲು 
ಸರ್ಕಾರದ ಕ್ರಮಗಳೇನು 9 


ಈ 


ಈ ಬಗ್ಗೆ ಆಟೋ ರಿಕ್ಷಾ ಾವಾರವರಿಗಳನವ 
ಯಾವುದೇ ದೂರುಗಳು ಬಂದಿರುವುದಿಲ್ಲ. ಒಂದು 
ವೇಳೆ ದೂರುಗಳು ಬಂದಲ್ಲಿ ತಪ್ಪಿತಸ್ಥ - ಹೊಲೀಸ್‌ 
ಅಧಿಕಾರಿ/ಸಿಬ್ಬಂಧಿಗಳ ವಿರುದ್ಧ ನಿಯಮಾನುಸಾರ 
ಕ್ರಮವನ್ನು ಜರುಗಿಸಲಾಗುವುದು. 


ಹೆಚ್‌ಡಿ ಎಸ್‌ಎಸ್‌ಟಿ 2021 


8 


[) 
(ಆರಗ ಜ್ಞಾನೇಂದ್ರ 
ಗೃಹ ಸಚಿವರು 


